ಕಥೆಗಳ ಮೂಲಕ ಗಣಿತದ ಪರಿಕಲ್ಪನೆಗಳನ್ನು ಕಲಿಸುವುದು 


ರಂಗನಾಥ್‌ 


ಕಳೆದ ಎರಡು ವರ್ಷಗಳಂ೦ಂದ, ನಾನು ಕರ್ನಾಟಕದ ಯಾದಗಿರಿ 
ಜಲ್ಲೆಯ  ಯರಗೋಲದ ಶೈಕ್ಷಣಿಕ ವಲಯದೊಳಗೆ 
ಓಡಾಡುತ್ತಿದ್ದೇನೆ. ಇಲ್ಲನ ಶಾಲೆಗಕ್ಲ ಕಥೆ ಹೇಳುವ 
ಚಟುವಟಕೆಗಳ ಮೂಲಕ ಗಣಿತವನ್ನು ಕಅಯುವ ಪ್ರಕ್ರಿಯೆಯು 
ಎಷ್ಟರಮಲ್ಟಗೆ ಫಲದಾಯಕವಾಗುತ್ತದೆ ಎಂಬುದನ್ನು 
ಗಮನಿಸುತ್ತ ಬಂದಿದ್ದೇನೆ. ಗಣಿತವನ್ನು ಕಅಸುವುದಕ್ಕೆ 
ಪೂರಕವಾಗುವ, 4 ಮತ್ತು 5ನೇ ತರಗತಿಯ ಮಕ್ಕಳ ಕಲಕೆಗೆ 
ಹೊಂದಿಕೊಳ್ಳುವಂತಹ ಕಥೆಗಳನ್ನು ಹುಡುಕುವುದು ಆರಂಭದಲ್ಲಿ 
ಪ್ರಯಾಸದಾಯಕವಾಗಿತ್ತು. ಆದರೆ ರೂಪಾ ಪೈಯವರ 
ಮುತ್ತಜ್ಞಗೆ ವಯಸ್ಸೆಷ್ಟು ಎಂಬ ಕಥೆಯೊಂದು ನಮಗೆ 
ದೊರೆಯುತು. ಆಸಕ್ಷಕರ ಪಾತ್ರಗಳು ಮತ್ತು ಸಂಕೀರ್ಣ 
ಉಪಕಥೆಗಳನ್ನು ಹೊಂದಿದ ಆ ಕಥೆಯು ವಿದ್ಯಾರ್ಥಿಗಳು 
ಸಮಸ್ಯೆಗಳನ್ನು ಹುಡುಕಿ ಅದಕ್ಕೆ ಪರಿಹಾರವನ್ನು ಹುಡುಕುವ 
ರೀತಿಯ ಸನ್ನಿವೇಶಗಳನ್ನು ಒಳಗೊಂಡಿತ್ತು. 


ಆ ಕಥೆಯು ತಮ್ಮ ಮುತ್ತಜ್ಞಿಯ ನಿಜವಾದ ವಯಸ್ಸನ್ನು 
ಕಂಡುಕೊಳ್ಳಲು ಯತ್ನಿಸುವ ಇಬ್ಬರು ಮಕ್ಕಳ ಸಾಹಸದ 
ಪ್ರಯಾಣದ ಕುರಿತಾಗಿತ್ತು. ನಮ್ಮ ಸರಕಾರಿ ಶಾಲೆಯ ಮಕ್ಕಳು ಆ 
ಕಥೆಯಲ್ಲ ಕೊಟ್ಟ ಸುಳವುಗಳನ್ನು ಹೊರತೆಗೆದು ಸಂಕಲನ. 
ವ್ಯವಕಲನ ಮತ್ತು ತಾರ್ಕಿಕ ವಿವರಣಿಗಳ ಮೂಲಕ ಅದರ 
ಉತ್ತರವನ್ನು ಕಂಡುಕೊಳ್ಳಲು ಕಥೆ ಹೇಳುವ ಚಟುವಟಕೆಯು 
ನೆರವಾಯುತು. ಕಥೆ ಮತ್ತು ಕಥೆಯಲ್ಪದ್ದ ಸಮಸ್ಯೆಗಳು 
ವಿದ್ಯಾರ್ಥಿಗಳಗೆ ಆಸಕ್ತಿಯನ್ನು ಹುಲ್ಲಸಿದರೂ ಮೊದಮೊದಲಗೆ 
ನಮ್ಮ ವಿದ್ಯಾರ್ಥಿಗಳು ಉತ್ತರವನ್ನು ಕಂಡುಕೊಳ್ಳಲಕ್ಕೆ ಯಾವ 
ವಿಧಾನವನ್ನು ಬಳಸಬೇಕು ಎನ್ನುವ ನೇರ ಪ್ರಶ್ನೆಗಳನ್ನು ನನ್ನ ಬಳ 
ಕೇಳದ್ದರು. ಸಂಭಾಷಣಿಗಳ ಮೂಲಕ, ಅಂದರೆ ಸೂಕ್ತ 
ಪ್ರಶ್ನೆಗಳನ್ನು ಕೇಳುವುದು ಮತ್ತು ಪರ್ಯಾಯ ಸುಳವುಗಳನ್ನು 
ನೀಡುವ ಮೂಲಕ ನಾನು ಅವರಿಗೆ ಸಹಾಯ ಮಾಡತೊಡಗಿದೆ. 
ಆಗ ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನು ತಮ್ಯ 
ನೋಟ್ಟುಕ್ಷಕಲ್ಲ ಸಂಕೇತಗಳ ರೂಪದಲ್ಲ (ಮೂರ್ತ ರೂಪದಲ್ಲಿ) 
ಇಡತೊಡಗಿದರು. ಅದು ಸಾಂಪ್ರದಾಯಿಕ ರೂಪದ ಗಣಿತ 
ಕಲಕೆಗೆ ಭನ್ನವಾದ ವಿಧಾನವಾಗಿತ್ತು. ಆ ಸಂಭಾಷಣಿಗಳು ಮತ್ತು 
ನೋಟ್ಟುಕ್‌ ಒಳಗೆ ಅಮೂರ್ತ ಆಲೋಚನೆಗಳನ್ನು ಸಂಕೇತಗಳ 
ರೂಪದಲ್ಲ  ಮೂರ್ತಗೊಳಸಿದ ವಿದ್ಯಾರ್ಥಿಗಳ ಅಭ್ಯಾಸ 
ಚಟುವಟಕೆಯನ್ನು ಕೇಂದ್ರವಾಗಿರಿಸಿಕೊಂಡು ನಾನು ಈ 
ಲೇಖನದಲ್ಲ ಗಣಿತದ ಕಲಕೆಗೆ ಕಥೆ ಹೇಳುವ ಚಟುವಟಕೆಯು 
ಯಾವ ರೀತಿಯಾದ ಒಂದು ಪರಿಣಾಮಕಾರಿ ವಿಧಾನ 
ಎನ್ನುವುದನ್ನು ತೋರಿಸಲು ಯತ್ನಿಸುತ್ತೇನೆ. 5ನೇ ತರಗತಿಯಲ್ಲ 
ತರಗತಿ ಶಿಕ್ಷಕರ ಉಪಸ್ಥಿತಿಯಲ್ಲ ನಾನು ಕಥೆ ಪುಸ್ತಕವನ್ನು ಕುರಿತ 


ಇ 
5 
BR 


ಒಂದು ಮೂಲ ಪರಿಚಯದ ಮೂಲಕ ಕಥೆಯನ್ನು ಆರಂಭಸಿದೆ. 
ಮುತ್ತಜ್ಞಯ ವಯಸ್ಸನ್ನು ಕುರಿತ ಆರಂಭದ ಮಾತುಕತೆಯಲ್ಲ 
ಮುತ್ತಜ್ಞಯ ವಯಸ್ಸು 2೦೦ ಎಂದು ಕಥೆಯ ಒಂದು 
ಪಾತ್ರವಾದ ಪುಟ್ಟನು ಹೇಳದ್ದನ್ನೇ ತರಗತಿಯ ಮಕ್ಕಳೂ 
ಪುನರುಚ್ಚರಿಸಿದರು. ತರ್ಕವನ್ನು ಅನ್ವಯುಸದೇ ಹಾಗೆ 
ಅವಸರದಲ್ಲ ಉತ್ತರಗಳನ್ನು ನೀಡತೊಡಗಿದರೆ ನಾಲ್ಲು ಅಂಕಿಯ 
ಸಂಕಲನ ಮತ್ತು ವ್ಯವಕಲನವನ್ನು ಕಅಯುವ ಉದ್ದೇಶವು ಅಲ್ಲ 
ಸಫಲವಾಗುವುದಿಲ್ಲ ಎಂದು ನನಗೆ ಆಗ ಅನಿಸಿತು. ಅದಕಾಗಿ 
ಕಥೆ ಹೇಳುವಾಗ ಅದರಲ್ಲ ಸಮಸ್ಯೆಯನ್ನು ಜಡಿಸಲು 
ಯಾವುದಾದರೂ ಅಂಶ ಅಥವಾ ಸನ್ನಿವೇಶವು ಮುಖ್ಯ 
ಎಂದೆನಿಸಿದರೆ ಅದನ್ನು ನೋಟ್ಟುಕ್ನಲ್ಲ ಬರೆಯುರಿ ಎಂದು ಅವರಿಗೆ 
ಹೇಳದೆ. ಅವರು ಬರೆದಿದ್ದನ್ನು ನೋಡಿದ ಮೇಲೆ ಮಕ್ಕಳು 
ಬರೆಯುವಾಗ ತಮ್ಮ ಆಲೋಚನೆಗಳನ್ನು ಯಾವ ರೀತಿ 
ಸಂಸ್ಥರಿಸುತ್ತಾರೆ ಎನ್ನುವುದು ನನಗೆ ಅರ್ಥವಾಯುತು. 


ವಿಧಾನ 


1916ನೇ ಇಸವಿಯಲ್ಲ ಕನ್ನಂಬಾಡಿ ಡ್ಯಾಮ್‌ ಕಟ್ಟಲ್ಪಟ್ಟಿತ್ತು. ಮತ್ತು 
ಅದಕ್ಕೂ ಮುತ್ತಜ್ಜಿ ಹುಟ್ಟದ ವರ್ಷಕ್ಕೂ ಏನೋ ಸಂಬಂಧವಿದೆ 
ಎಂಬ ಸುಳವನ್ನು ಮಕ್ನಳಗೆ ನೀಡಲಾಗಿತ್ತು. ಅದನ್ನು 
ಕಂಡುಹಿಡಿಯಲು ಯಾವ ವಿಧಾನವನ್ನು ಅನುಸರಿಸಬೇಕು 
ಎಂದು ಕೆಲವು ವಿದ್ಯಾರ್ಥಿಗಳು ಕೇಆದರು. ಒಬ್ಬ ವಿದ್ಯಾರ್ಥಿ ಈ 


ಕೆಳಗಿನಂತೆ (ಚಿತ್ರ 1) ಪ್ರಯತ್ನಿಸಿದ. 


Figure 1. 


ತರ್ಕವನ್ನು ಅನ್ವಯಿಸಿ ಉತ್ತರವನ್ನು ಪಡೆಯುವಂತಹ 
ಸನ್ನಿವೇಶದಲ್ಲ ವಿದ್ಯಾರ್ಥಿಗಳು ಎದುರಿಸುವ ಸಮಸ್ಯೆಯನ್ನು 
ಒಬ್ಬ ಸುಗಮಕಾರರಾಗಿ ಬಹುಶಃ ನಾವು ಗಮನಿಸಬೇಕು ಎಂದು 
ಆಗ ನನಗೆ ಅನಿಸಿತು. ಅವರಿಗೆ ಸುಲಭವಾಗುವಂತೆ ನಾನು ಈ 
ಪ್ರಶ್ನೆಯನ್ನು ಕೇಳದೆ: '2೦೭3ರಲ್ಲ ನಿಮಗೆ 12 ವರ್ಷ ಎಂದಾದರೆ 
2೦14ರಲ್ಲ ನಿಮಗೆ ಎಷ್ಟು ವರ್ಷವಾಗಿತ್ತು ಎಂದು 
ಕಂಡುಹಿಡಿಯಲು ಏನು ಮಾಡಬೇಕು?' ಎರಡೂ ವರ್ಷಗಳನ್ನು 
ಕೂಡಿಸಬೇಕು. 2೦14ರಿಂದ 2೦೭3ರನ್ನು ಕಳೆಯಬೇಕು 
ಎಂದೆಲ್ಲ ಮಕ್ಕಳು ಉತ್ತರಿಸಿದರು. ಆಗ ನಾನು ಅವರ ಈಗಿನ 
ವಯಸ್ಸು ಮತ್ತು ಅವರು ಹುಟ್ಟದ ವರ್ಷ ಯಾವುದು ಎಂದು 
ಕೇಳದೆ. ಅನೇಕ ಪ್ರತಿಕ್ರಿಯೆಗಳು ಬಂದವು. ಆಮೇಲೆ ಅವರು 
ಹುಟ್ಟದ ವರ್ಷದ ನಂತರ ಒಂದು ವರ್ಷವನ್ನು ಆಯ್ದುಕೊಂಡು 
ನಾನು ಆಗ ಅವರಿಗೆ ಎಷ್ಟು ವರ್ಷವಾಗಿರುತ್ತದೆ ಎಂದು ಕೇಳದೆ. 
ಅದಕ್ಕೆ ಅವರು ಕೊಟ್ಟ ಉತ್ತರಗಳು ಚಿತ್ರ 2. 3. 4ರಲ್ಲ ಇವೆ. 
ಅದನ್ನು ನೋಡಿ ನನಗೆ ಆನಂದವಾಯುತು, ಏಕೆಂದರೆ ಅಂತಹ 
ಸೃಜನಾತ್ಯಕತೆಯನ್ನೇ ನಾನು ನಿರೀಕ್ಷಿಸುತ್ತಿದ್ದೆ. 


9 
8 
7 
6 
5 
4 
3 
p) 
1 


Figure 3. 


3 
4 
5 
6 
7, 
6 
7 
8 
9 


[EY 
|e) 


Figure 4. 
ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು 


ಬರವಣಿಗೆಯ ಮೂಲಕ ಠೀ ಆಲೋಚನಾ ಪ್ರಕ್ರಿಯೆಯೊಂದಿಗೆ 
ನಿರ್ದಿಷ್ಠ ವರ್ಷವೊಂದರಲ್ಲ ಎಷ್ಟು ವಯಸ್ಸಾಗಿರುತ್ತದೆ 
ಎನ್ನುವುದನ್ನು ತಿಆಯಬೇಕೆಂದರೆ ಯಾವ ವರ್ಷವನ್ನು ಕುರಿತು 
ಕೇಕಲಾಗಿದೆಯೋ ಅಲ್ಲಂದ ಹುಟ್ಟದ ವರ್ಷದ ತನಕ 
ಹಿಮ್ಮುಖವಾಗಿ ಲೆಕ್ಕ ಹಾಕಬೇಕು ಎನ್ನುವುದು ಅವರಿಗೆ 
ಅರ್ಥವಾಯುತು. ಇದು ಸಾಮಾನ್ಯ ಜ್ಞಾನದ ಒಂದು 
ಸಂಗತಿಯಾದರೂ ಅಂತಹ ಮೂಲಭೂತ ತಾರ್ಕಿಕ 
ಆಲೋಚನೆಯ ಕೌಶಲಗಳನ್ನು ಅವರು ಅರಿತಿಲ್ಲ ಎನ್ನುವುದು 
ಸ್ಥೂಲ ನೆಲೆಯಲ್ಲ ನಮ್ಮ ಶಿಕ್ಷಣದ ಗುಣಮಟ್ಟ ಹೇಗಿದೆ 
ಎನ್ನುವುದನ್ನು ತೋರಿಸಿಕೊಡುತ್ತದೆ. ಅದರಲ್ಲೂ ನಿರ್ದಿಷ್ಟವಾಗಿ 
ಗಣಿತಕ್ಕೆ ಸಂಬಂಧಿಸಿದ ಸಂಭಾಷಣಿಗಳ ಮೇಲೆ ಬೆಳಕನ್ನು 
ಚೆಲ್ಲುತ್ತವೆ. ನಾನು ಕಥೆಯನ್ನು ಮುಂದುವರೆಸಿದೆ. ಮುಂದಿನ 
ಕಥೆಯಲ್ಲ ವಿದ್ಯಾರ್ಥಿಗಳಗೆ ಇನ್ನೊಂದು ಸುಳವು ಸಿಕ್ಕಿತು. 
2೦೭3ರಲ್ಲ ಮುತ್ತಜ್ಞಗೆ ಆ1 ವರ್ಷವಾಗಿರುತ್ತದೆ ಎನ್ನುವುದು 
ಅವರಿಗೆ ಗೊತ್ತಾತು. ಹಾಗಾದರೆ ಮುತ್ತಜ್ಞ ಹುಟ್ಟದ ವರ್ಷ 
ಯಾವುದು? ಅಚ್ಚರಿ ಹುಟ್ಟಸುವಂತೆ, ಹೆಚ್ಚಿನ ಮಕ್ಕಳು ತಮ್ಮದೇ 
ರೀತಿಯಲ್ಲ ಸರಿಯಾದ ಕ್ರಮವನ್ನು ಅನುಸರಿಸಿ ಉತ್ತರ 
ಕಂಡುಕೊಂಡರು. ಸುಗಮಕಾರನಾಗಿ ನನಗೆ ಅವರು ಲೆಕ್ಕ 
ಜಡಿಸಿದ್ದಕ್ಕಂತ ಹೆಚ್ಚಾಗಿ ಅವರು  ನೋಟಬ್‌ಬುಕ್‌ನಲ್ಪ 


ಉತ್ತರಗಳನ್ನು ಬರೆದಿಟ್ಟ ರೀತಿ ವಿಸ್ಥಯವನ್ನು ಉಂಟು ಮಾಡಿತ್ತು. 
ಅವರು ಸಂಖ್ಯೆಗಳನ್ನು ಮತ್ತು ಉತ್ತರಗಳನ್ನು ಹಚ್ಚಟ್ಟ ಕ್ರಮ 
ಗಣಿತದ ತರಗತಿಯ ಸಾಂಪ್ರದಾಯಿಕವಾಗಿ ಅನುಸರಿಸುವ 
ಕ್ರಮವಾಗಿರಲಅಲ್ಲ. ಚಿತ್ರ 5ರಲ್ಲ ನಾವು ನೋಡುವಂತೆ, ಒಬ್ಬ 
ವಿದ್ಯಾರ್ಥಿಯು 2೦೭3ರಿಂದ 81ನ್ನು ಕಳೆಯಲು ನೋಡಿದ್ದ. 
ಮುತ್ತಜ್ಞಿಯ ವಯಸ್ಸನ್ನು ಕಂಡುಹಿಡಿಯುವುದು 
ಉದ್ದೇಶವಾದದ್ದರಿಂದ ಕೆಲವರು ಅಜ್ಜಿಯ ವಯಸ್ಸನ್ನು 
ಪ್ರತ್ಯೇಕವಾಗಿ ಹಚ್ಚಅಲ್ಲ. ಬದಲಗೆ ಅಮ್ಮ, ಅಜ್ಜ, ಮುತ್ತಜ್ಚಿಯ 
ಲಂಬ ವೃಕ್ಷವೊಂದನ್ನು ಬಡಿಸಿ ಅದರೊಳಗೆ ಸಂಖ್ಯೆಗಳನ್ನು 
ಹಚ್ಚಿಟ್ಟರು. 


ವಿದ್ಯಾರ್ಥಿಗಳು ಉತ್ತರಗಳನ್ನು ಕಂಡುಹಿಡಿಯುವಾಗ ಪ್ರತೀ 
ಹೆಜ್ಜೆಯಲ್ಲಯೂ ಮುಂದೆ ಯಾವ ಉತ್ತರ ಬರಬಹುದು. ಅದನ್ನು 
ಹೇಗೆ ಮುಂದುವರೆಸುವುದು ಎಂಬ ಕುತೂಹಲದಲ್ತರುತ್ತಿದ್ದರು. 
ನಾನು ಕತೆ ಮುಂದುವರೆಸಿದಂತೆ ಮಕ್ನಳಗೆ ಮತ್ತೊಂದು ಸುಳವು 
ಸಿಕ್ಕಿತು. ಮುತ್ತಜ್ಞಗೆ ಅವಳ ಮದುವೆಯ ನಂತರ ಎರಡು 
ವರ್ಷಕ್ಕೊಮ್ಮೆ ಒಬ್ಬರಾದ ನಂತರ ಇನ್ನೊಬ್ಬರು ಹೀಗೆ 5 ಹೆಣ್ಣು 
ಮಕ್ಕಳು ಹುಳ್ಟದರು. ಆಗ ವಿದ್ಯಾರ್ಥಿಗಳು 1942ನೇ ವರ್ಷದಿಂದ 
ಪುನಃ ಪುನಃ ೭ನ್ನು ಕಳೆಯಲು ತೊಡಗಿದರು. ಮುತ್ತಜ್ಞಗೆ ಐದು 
ಹೆಣ್ಣುಮಕ್ಕಳು ಮತ್ತು ಕೊನೆಯ ಮಗಳು (ಐದನೆಯವಳು) 
1942ರಲ್ಲ ಹುಟ್ಟದ್ದಳಾದ್ದರಿಂದ ಅಜ್ಜಿಯ ಸಹೋದರಿಯರ 
ವಯಸ್ಸನ್ನು ಕಂಡುಹಿಡಿಯಬೇಕಾದರೆ 1942 ರಲ್ತ್ಪ 2ನ್ನು 4 ಸಲ 
ಕಳೆಯಬೇಕಾಗುತ್ತದೆ, ಏಕೆಂದರೆ ಮುತ್ತಜ್ಞಯ ಮಕ್ಕಳ ನಡುವೆ 
ತಲಾ 2 ವರ್ಷಗಳ ಅಂತರವಿದೆ ಎಂದು ಮಕ್ಕಳು ಚರ್ಚೆಯ 
ವೇಳ ತಾವಾಗಿಯೇ ವಿವರಿಸುತ್ತಿದ್ದರು. ವ್ಯವಕಲನದ 
ಚಿಹ್ನೆಗಳನ್ನು ಬಳಸದೆಯೇ ವಿದ್ಯಾರ್ಥಿಗಳು ಚತ್ರ 6ರಲ್ಲ 
ತೋರಿಸಿದಂತೆ ತಮ್ಮ ನೋಟಬ್‌ಬುಕ್‌ನಲ್ಲ ಬರೆದಿದ್ದರು. ಲೆಕ್ಕ 
ಮಾಡುವಾಗ ಕ್ರಮಗಳನ್ನು ಅಥವಾ ವಿಧಾನಗಳನ್ನು 
ಅನುಸರಿಸುವ ಕುರಿತು ನಾವು ಒತ್ತು ನೀಡುವುದೇನೋ ಸರಿ. 
ಆದರೆ ಕ್ರಮವನ್ನು ಕೈಜಟ್ಟು ಅಂತಃಪ್ರಜ್ಞೆಯ ಮೂಲಕ ಮಕ್ಕಳು 
ಉತ್ತರ ಪಡೆಯುವುದನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ. 
ಚಿತ್ರ 6ರಲ್ಲ ಮುತ್ತಜ್ಞಯ ಐದನೆಯ ಮಗಳು 1೨42ರಲ್ಲಿ 
ಹುಟ್ಟಿದಳು ಮತ್ತು ವಿದ್ಯಾರ್ಥಿಯು ಮೂರನೆಯ ಮಗಳ 
ವಯಸ್ಸು ದೊರಕುವ ತನಕ 1942ರಿಂದ 2ನ್ನು ಕಕೆಯುತ್ತಾಳೆ. 
ನಂತರ ಎರಡನೆಯ ಮಗಳ ಲೆಕ್ಲಾಚಾರವನ್ನು ಬಟ್ಟು ಮುತ್ತಜ್ಞಿಯ 
ವಯಸ್ಸನ್ನು ಕಂಡುಹಿಡಿಯುವುದು ಎಲ್ಲಕ್ಕಿಂತ ಮುಖ್ಯ ಎಂದು 
ಅವಳಗೆ ಅನಿಸಿದ್ದರಿಂದ ಸೀದಾ ಮೊದಲ ಮಗಳ ವಯಸ್ಸಿನ 
ಲೆಕ್ಸಾಚಾರಕ್ಕೆ ನಡೆಯುತ್ತಾಕೆ. ಮೊದಲ ಮಗಳು ಹುಲ್ಣದ್ದು 
1934ರಲ್ಲ ಎಂದು (1942-8, ಐದು ಮಕ್ಕಳ ನಡುವೆ 2 
ವರ್ಷಗಳ ಅಂತರವನ್ನು ಇಟ್ಟುಕೊಂಡರೆ) ಅವರಿಗೆ 
ಗೊತ್ತಾತು. 


ಈಗ ಮುತ್ತಜ್ಞಿಯ ವಯಸ್ಸನ್ನು ಕಂಡುಹಿಡಿಯಲು ಏನು 
ಮಾಡಬೇಕು ಎಂದು ವಿದ್ಯಾರ್ಥಿಗಳನ್ನು ಕೇಆದೆ. 1942ರಿಂದ 
ನ್ನು ಕಳೆಯಬೇಕು ಎಂದು ಕೆಲವು ಮಕ್ಕಳು ಹೇಳದರು. ಒಬ್ಬ 


Putta Putti-1 
Amma -2 2023-81 
Two husbands Amma -3 
5 1942 Amma -4 2023: 10 
2022-9 


Figure 5. 


ವಿದ್ಯಾರ್ಥಿಯು 81ಕ್ಕೆ 8 (ವಯಸ್ಸು)ನ್ನು ಸೇರಿಸಬೇಕು ಎಂದ. 
ಅಂದರೆ ಮುತ್ತಜ್ಞಗೆ 8೨ ವಯಸ್ಸು ಆಗಿರುತ್ತದೆ ಎಂದು. ಈಗ 
ವಿದ್ಯಾರ್ಥಿಗಳು ಮುತ್ತಜ್ಞಿಯ ವಯಸ್ಸನ್ನು ಊಹಿಸಲು 
ತೊಡಗುತ್ತಾರೆ. ಕಥೆಯಲ್ಲ ಮುತ್ತಜ್ಞಿಗೆ ಬಾಲ್ಯ ವಿವಾಹ ಆಗಿರಅಲ್ಲ 
ಎನ್ನುವುದು ಬರುತ್ತದೆ ಎಂದು ಅವರು ನೆನಪಿಸಿಕೊಳ್ಳುತ್ತಾರೆ. ಆಗ 
ಮುತ್ತಜ್ಞ 16ನೇ ವರ್ಷಕ್ಕೆ (ಆ ಕಾಲಕ್ಕೆ ಮದುವೆಯ ಕನಿಷ್ಠ ಮಿತಿ 
15 ವರ್ಷಗಳಾಗಿದ್ದವು) ಮದುವೆಯಾಗಿರುತ್ತಾಕೆ. ನಂತರ ಅಲಿಕ್ಕೆ 
16ನ್ನು ಅವರು ಸೇರಿಸಿ ಮುತ್ತಜ್ಜಗೆ 105 ವರ್ಷಗಳು ಎಂದು 
ಹೇಳದರು. ಮುತ್ತಜ್ಞಯು ತನ್ನ ಮೊದಲ ಮಗುವನ್ನು 
ಹಡೆಯುವ ಮೊದಲು (1೨34ಕ್ಕೂ ಮೊದಲು) ಒಂದೆರಡು ವರ್ಷ 
ಕಾದಿರಬಹುದು ಎಂದು ಒಬ್ಬ ವಿದ್ಯಾರ್ಥಿಯು ತರ್ಕಿಸಿದ. ನಂತರ 
ಕೊಟ್ಟರುವ ಎಲ್ಲಾ ಸುಳವುಗಳನ್ನು ತಾಳೆ ಹಾಕಿ ಅವರೆಲ್ಲರೂ 
105ಕ್ಕೆ 2 ವರ್ಷಗಳನ್ನು ಸೇರಿಸಿ ಮುತ್ತಜ್ಞಯ ವಯಸ್ಸು 107 
ಎಂದು ನಿರ್ಧರಿಸಿರು. ಮುತ್ತಜ್ಞಿಯ ವಯಸ್ಸು 107 ಎನ್ನುವುದನ್ನು 
ನಾವೆಲ್ಲ ಒಪ್ಪಿಕೊಂಡೆವು. ಕೊನೆಗೆ 2೦೭3ರಿಂದ 107ನ್ನು ಕಳೆದು 
ಮುತ್ತಜ್ಞಿಯು ಹುಟ್ಟದ ವರ್ಷವನ್ನು ಕಂಡುಹಿಡಿದೆವು. 


ಇಲ್ಲ ನೋಡಿದ ಹಾಗೆ. ವಾಸ್ತವ ಬದುಕಿನ ಸನ್ನಿವೇಶಗಳನ್ನು 
ಬಳಸಿ ಚರ್ಚೆಗಳು ಮತ್ತು ತಾರ್ಕಿಕ ಆಲೋಚನೆಗಳ ಮೂಲಕ 
ಮಕ್ಕಳನ್ನು ಕಥೆಯೊಂದರಲ್ಲ ತೊಡಗಿಸಿದರೆ ಅದು ಅವರ 
ಕುತೂಹಲವನ್ನು ಕೆರಳಸುವುದಲ್ಲದೆ ಗಣಿತದ ಸಮಸ್ಯೆಗಳನ್ನು 
ಬಡಿಸಲು ಪ್ರೇರಣಿಯನ್ನೂ ಒದಗಿಸುತ್ತದೆ. 


Figure 6. 


(ಗಮನಿಸಿ: ಲೇಖನದಲ್ಲ ಬಳಸಿಕೊಂಡ ಮಕ್ಕಳ ಲೆಕ್ಕದ ಚಿತ್ರಗಳು ಇಂದ್ಲೀಷಿನಲ್ಪ 
ಮರುಸೃಷ್ಟಿಸಲಾದಂಥವು.] 


ಕೊನೆ ಟಿಪ್ಪಣಿಗಳು 


i ಈ ಕತೆಯ ಕಾಲ 2೦16. ಅದು ಅದರ ಮೊದಲ ಪ್ರಕಟಣೆಯ ವರ್ಷ. ತರಗತಿಯಲ್ಲ ಪಾಠ ಮಾಡುವಾಗ ೭೦೦3 ಕ್ಲೆ ಹೊಂದಿಸಿಕೊಂಡು ಮುತ್ತಜ್ಞಿಯ ವಯಸ್ಸನ್ನು ಬದಅಸಲಾಗಿದೆ. 
ii ಕೃಷ್ಣರಾಜಸಾಗರ ಅಣೆಕಟ್ಟು. 


ಪರಾಮರ್ಶನಗಳು: 


How Old is Muttajji? Written by Roopa Pai; Illustrated by Kaveri Gopalakrishnan. Pratham Books. https://storyweaver.org.in/stories/5699-how-old-is- 
Muttajji?mode=read 


ರಂಗನಾಥ್‌ ಅವರು ಕರ್ನಾಟಕದ ಯಾದಗಿರಿ ಜಲ್ಲೆಯ ಅಜೀಮ್‌ ಪ್ರೇಮ್ಲಿ ಫೌಂಡೇಷನ್ನ ಜಲ್ಲಾ ಸಂಸ್ಥೆಯಲ್ಲ ಸಂಪನ್ನೂಲ 
ವ್ಯಕ್ತಿಯಾಗಿದ್ದಾರೆ. ಗಣಿತವನ್ನು ಕಥೆಗಳು. ಸಮಸ್ಥಾ-ಪರಿಹಾರದ ವಿಧಾನಗಳು ಮತ್ತು ಒಗಟುಗಳ ಮೂಲಕ ಕಅಸುವುದನ್ನು ಅವರು 
ಆನಂದಿಸುತ್ತಾರೆ. ಸಮಕಾಲೀನ ನಾನ್‌-ಫಿಕ್ಷನ್‌ ಪುಸ್ತಕಗಳನ್ನು ಹಿದುವುದು ಅವರ ಮೆಚ್ಚನ ಹವ್ಯಾಸವಾಗಿದೆ. ಅವರನ್ನು 
ranganath@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಪ್ರಜ್ಞಾ ಎಲ್‌.ಎಸ್‌. | ಪರಿಶೀಲನೆ: ಲತಾ ಕೆ.ಸಿ. 


ಮಕ್ಷಕೊಂದಿಗೆ ಓದಲು ಅಥವಾ ಚರ್ಚಿಸಲು ಮುಸ್ತಕಪೊಂದನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಈ 
ಪ್ರಶ್ನೆಯನ್ನು ಕೇಳಕೊಳ್ಳಲೇಬೇಕು: " ಈ ಪುಸ್ತಕದಲ್ಲ ಮಕ್ಕಳು ತಮ್ಮ ಬದುಕಿಗೆ 
ಅನ್ನಯುಸಿಕೊಳ್ಳುವಂತಹ, ಅವರಿಗೆ ಬೇರೆ ದೃಷ್ಟಿಕೋನವನ್ನು ನೀಡುವಂತಹ ಅಥವಾ ಅವರಲ್ಲ ಹೊಸ 
ಆಲೋಚನೆಗಳನ್ನು ಹುಣ್ಣಸುವಂತಹ ವಿಶೇಷ ಸಂಗತಿಯೇನಾದರೂ ಇದೆಯೆ? ಸಾಹಿತ್ಯವನ್ನು 
ಓದುವುದರಿಂದ ನಾವು "ಹೊಸ' ಮನುಷ್ಯರಾಗುತ್ತೇವೆ; ಓದಿದ ನಂತರ ನಾವು ಮೊದಲನ ಆ ವ್ಯಕ್ತಿ 
ಅಲ್ಲವೇ ಅಲ್ಲ ಎಂಬಂತೆ ಅದು. ಯಾವುದೋ ಒಂದು ವಿಶೇಷ ಪುಸ್ತಕವು ಅವರ ಮಕ್ಕಳ) 
ದೀರ್ಷಕಾಲೀನ ಸ್ಕೃತಿಯಲ್ಲ ಅಚ್ಚಳಯದಂತೆ ಊರಿಬಡುವ ಸಾಧ್ಯತೆ ಇರುತ್ತದೆ; ಅದನ್ನು ಮರೆಯಲು 
ಸಾಧ್ಯವಿಲ್ಲ ಎಂಬಂತೆ. 


- ಕಮಲೇಶ ಚಂದ ಜೋಷಿ, ಲೈಟನಿಂಗ್‌ (ಬಗ್‌ ಬುಕ್‌), ಪುಟ... 


